ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಜವರು 


474 (788+78೨) 

ಶ್ರೀ ಅರವಿಂದ ಕುಮಾರ್‌ ಆರಳಆ (ವಿಧಾನ 
ಸಭೆಯಿಂದ ಚುನಾಯುತರಾದವರು) 
10-03-2020. 

ಮಾನ್ಯ ನಗರಾಭವೃದ್ಧಿ ಸಚಿವರು. 


ಪಶ್ನೆ 


ಉತ್ತರಗಳು 


ಜೀದರ್‌ ಜಲ್ಲೆಯ ಒಳಚರಂಡಿ ಮತ್ತು 
24೫7 ನೀರು ಸರಬರಾಜು ಯೋಜನೆ 
ಕಾಮಗಾರಿಗಾಗಿ ಡಾಂಬರೀಕರಣ 
ಮತ್ತು ಸಿ.ಸಿ ರಸ್ತೆಗಳನ್ನು ಅಗೆದು 
ದುರಸ್ತಿ ಮಾಡದೆ ಹಾಗೆಯೇ ಬಣ್ಜರುವ 
ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ? 


ಕೆ.ಯು.ಐ.ಡಿ.ಎಫ್‌.ಸಿ ಉತ್ತರ: ಕರ್ನಾಟಕ ನಗರ 
ಮೂಲಸೌಕರ್ಯ ಅಭವೃದ್ಧಿ ಹಾಗೂ ಹಣಕಾಸು ನಿಗಮ 


ಪತಿಯಿಂದ ಏಷಿಯನ್‌ ಅಭವೃದ್ಧಿ ್ಯಾಂಕ್‌ ನೆರವಿನ ಉತ್ತರ 
ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿಯ್ತ (ಎನ್‌ಕೆಯುಎಸ್‌ಐಪಿ) ಬೀದರ್‌ 


ನಗರದಲ್ಲ ಒಳಚರಂಡಿ ರಸ್ತೆ ದುರಸ್ತಿ ಕಾಮಗಾರಿ ವಿಳಂಬವಾದ 
ಕಾರಣ ಜುಲೈ 2೦17 ರಲ್ತ ಒಳಚರಂಡಿ ಕಾಮಗಾರಿಯಡಿ 
ಕತ್ತರಿಸಿದ ರಸ್ತೆ ಪುನರ್‌ನಿರ್ಮಾಣ ಕಾಮಗಾರಿಯನ್ನು 
ಸಳೀಯ ಸಂಸೆ ವತಿಯಿಂದ ಕೈಗೊಳ್ಳಲು ಅಂದಿನ 
ಪೌರಾಡಳತ ಸಚಿವರ ಸೂಚನೆ ಮೇರೆಗೆ ಒಳಚರಂಡಿ ಗುತ್ತಿಗೆ 
ಕರಾರಿನ್ತ್ಲ ರಸ್ತೆ ದುರಸ್ತಿಗೆ ಬಾಕ ಲಭ್ಯವಿದ್ದ ಮೊತ್ತವನ್ನು 
ಜೀದರ್‌ ಜಲ್ಲಾಧಿಕಾರಿಗಳಗೆ ಬಡುಗಡೆ ಮಾಡಲಾಗಿದೆ. 
ಸ್ಥಳೀಯ ಸಂಸ್ಥೆಯವರು ಸದರಿ ಮೊತ್ತದಲ್ಲ ರಸ್ತೆಯನ್ನು 
ಪುನರ್‌ ನಿರ್ಮಾಣ ಮಾಡಿರುತ್ತಾರೆ. 


24/17 ನೀರು ಸರಬರಾಜು ಕಾಮಗಾರಿಯಡಿ 
ಕತ್ತರಿಸಿದ ರಸ್ತೆಯನ್ನು ಗುತ್ತಿಗೆದಾರರಿಂದಲೇ ಪುನರ್‌ 
ನಿರ್ಮಾಣ ಮಾಡಲಾಗಿದೆ. ಈ ಕಾಮಗಾರಿ 2017 ರಲ್ತ 
ಮುಕ್ತಾಯವಾಗಿರುತ್ತದೆ. 24/7 ನೀರು ಸರಬರಾಜು ಮತ್ತು 
ಒಳಚರಂಡಿ ಯೋಜನೆಯಡಿ ದುರಸ್ಲಿಪಡಿಸದ ರಸ್ತೆಗಳು 
ಬಳಸಬಹುದಾದ ಸ್ಥಿತಿಯಲ್ಲಿದೆ. ) 


ಕೆ.ಯು.ಡಬ್ಲ್ಯ್ಯೂ.ಎಸ್‌.&ಡಿ.ಬ ಉತ್ತರ: ಕ.ನ.ನೀಸ 
ಮತ್ತು ಒಚ ಮಂಡಳ ವತಿಯಿಂದ ಜೀದರ್‌ ನಗರದ 


ವಲಯ-೭ ಮತ್ತು 38 ರಲ್ಲ ಒಳಚರಂಡಿ ಕೊಳವೆ 
ಮಾರ್ಗಗಳನ್ನು ಕೇಂದ್ರ ಪುರಸ್ಸೃತ “ಅಮೃತ್‌” 
ಯೋಜನೆಯಡಿ  ಕೈಗೊಳ್ಳಲಾಗಿರುತ್ತದೆ. ಯೋಜನೆಯ 
ಕಾಮಗಾರಿಗಳು ಪ್ರಗತಿಯಲ್ಲದ್ದು, ಕೊಳವೆ ಮಾರ್ಗ 


ಅಳವಡಿಸಿದ ರಸ್ತೆಗಳಲ್ಲ 2೮.48 ಕಿ.ಮೀ ಉದ್ದದ ಸಿಮೆಂಟ್‌ 
ಕಾಂಕ್ರೀಟ್‌ ರಸ್ತೆ ಮತ್ತು 21.3೦ ಕಿ.ಮೀ ಉದ್ದದ ಡಾಂಬರು 
ರಸ್ತೆ ರಿಪೇರಿ ಕಾಮಗಾರಿಯನ್ನು ಕ.ನ.ನೀ.ಸ ಮತ್ತು ಒಚ 
ಮಂಡಳ ವತಿಯಂದ ಕೈಗೊಳ್ಳಲಾಗಿದೆ. ಈ ಯೋಜನೆಯು 
ಐದು ವರ್ಷಗಳ ದುರಸ್ಥಿ ಮತ್ತು ನಿರ್ವಹಣಿಯು ಕೂಡಾ 
ಒಳಗೊಂಡಿರುವುದರಿಂದ, ಗುಣಮಟ್ಟದ ಬದ್ದೆ ದೂರು 
ಬಂದಲ, ಅವುಗಳನ್ನು ಪರಿಶೀಲಸಿ ಸರಿಪಡಿಸುವ 
ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. 


[2 
o 


( 
[CH 


ಉತ್ತರಗಳು 


ಕೆ.ಯು.ಐ.ಡಿ.ಎಫ್‌.ಸಿ. ಸಂಸ್ಥೆಯು ನಿರ್ವಹಿಸುವ 
ಒಳಚರಂಡಿ ಕಾಮಗಾರಿಗಳ ಸಂಬಂಧ ಒಳಚರಂಡಿ ಕರಾರು 
ಒಪ್ಪಂದ ಪ್ರಕಾರ ಕೆಲವು ಭಾಗಗಳಲ್ಪ ಅಗೆದ ಡಾಂಬರೀಕರಣ ರಸ್ತೆ 
ಹಾಗೂ ಸಿಸಿ ರಸ್ತೆಗಳನ್ನು ದುರುಸ್ತಿ ಮಾಡಲಾಗಿರುತ್ತದೆ. ಇನ್ನುಆದ 
ಡಾಂಬರೀಕರಣ ಮತ್ತು ಸಿಸಿ ರಸ್ತೆಗಳ ದುರುಸ್ತಿ ಕಾರ್ಯವನ್ನು 
ನಿರ್ಮಿತಿ ಕೇಂದ್ರದ ಮುಖಾಂತರ ಕೈಗೊಳ್ಳಲಾಗಿದೆ. 


ಆ) 


[22 ಕಾಮಗಾರಿಯು ಕಳಪೆ 
ಗುಣಮಟ್ಟದಿಂದ ಕೂಡಿದ್ದು. ಜನ 
ಸಾಮಾನ್ಯರ ಉಪಯೋಗಕ್ಕೆ 
ಬಾರದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿಡೆಯೇ ? 


ಕೆ.ಯು.ಐ.ಡಿ.ಎಫ್‌.ಸಿ ಉತ್ತರ: ಗುತ್ತಿಗೆದಾರರು 
ಕರಾರಿನಂತೆ ಕುಡಿಯುವ ನೀರಿನ ದೈನಂದಿನ ನಿರ್ವಹಣಿ 
ಮಾಡುತ್ತಿರುತ್ತಾರೆ. ಇತರೆ ಗುತ್ತಿಗೆದಾರರು ಚರಂಡಿ, ಕೇಬಲ್‌ 
ಅಳವಡಿಸುವ ಸಮಯಗಳಲ್ಲ ನೀರಿನ ಕೊಳವೆಗಳನ್ನು 
ಹಾಳುಮಾಡಿದ ಕಾರಣ ಸದರಿ ಕೊಳವೆಗಳನ್ನು 
ದುರಸ್ತಿಪಡಿಸುವಾಗ ಉಂಟಾದ ರಸ್ತೆ ದುರಸ್ತಿ ಕೆಲಸಗಳನ್ನು 
ಆಗಿಂದಾಗ್ಯೆ ನಿರ್ವಹಿಸಬೇಕಾಗಿರುತ್ತದೆ. ಇದು ನಿರಂತರವಾಗಿ 
ನಡೆಯುತ್ತಿರುವ ನಿರ್ವಹಣಾ ಕಾರ್ಯದ ಭಾಗವಾಗಿರುತ್ತದೆ. 


ಕ.ನ.ನೀ.ಸ ಮತ್ತು ಒಚ ಮಂಡಳ ವತಿಯುಂದ ವಿತರಣ 
ಜಾಲವನ್ನು ರ ವಲಯಗಕ್ಲ ಹಾಗೂ ಒಳಚರಂಡಿ 
ಯೋಜನೆಯ ವಲಯ-೭ ಮತ್ತು 3 ಕಾಮಗಾರಿಯ 
ತಪಾಸಣಿಯನ್ನು ಮೂರನೇ ತಪಾಸಣಿ ಸಂಸ್ಥೆಯಿಂದ 
ಕೈಗೊಂಡಿದ್ದು ಕಳಪೆ ಗುಣಮಟ್ಟದಿಂದ ಕೂಡಿರುವುದಿಲ್ಲ. 


ಡಿ.ಎಂ.ಎ ಉತ್ತರ: ಪೌರಾಡಆತ ನಿರ್ದೇಶನಾಲಯದ 
ವತಿಯಿಂದ ಕೈಗೊಳ್ಳಲಾಗಿರುವ ಕಾಮಗಾರಿಗಳು 
ಗುಣಮಟ್ಟದಿಂದ ಕೂಡಿದ್ದು, ಗುಣಮಟ್ಟ ಪರೀಕ್ಷಿಸಲು 
ಮೂರನೇ ವ್ಯಕ್ತಿ ತಂಡದವರಿಗೆ ನೇಮಕ ಮಾಡಲಾಗಿರುತ್ತದೆ. 
Royal Haskoning DHV New Delhi & STEM 
Consultant Bengaluru ಮೂರನೇ ವ್ಯಕ್ತಿ ತಂಡದವರಿಂದ 
ಹಂತ ಹಂತವಾಗಿ ಗುಣಮಟ್ಟ ಪರೀಕ್ಷೆ ಮಾಡಲಾಗಿರುತ್ತದೆ. 


ಇ) 


ನಲ್ಲ, ಆ ಗುತ್ತಿಗೆದಾರರ ವಿರುದ್ಧ 
ಕ್ರಮ ಕೈಗೊಳ್ಳಲಾಗಿದೆ; 
ಇದಕ್ಕೆ ಹೊಣಿಗಾರರು 


ಇತರೆ ಗುತ್ತಿಗೆದಾರರು ಚರಂಡಿ, ಕೇಬಲ್‌ 
ಅಳವಡಿಸುವ ಸಮಯಗಳಕಲ್ಲ ನೀರಿನ ಕೊಳವೆಗಳನ್ನು ಹಾಳು 
ಮಾಡಿದ ಕಾರಣ ಸದರಿ ಕೊಳವೆಗಳನ್ನು ದರಸ್ತಿಪಡಿಸುವಾಗ 
ಉಂಟಾದ ರಸ್ತೆ ದುರಸ್ತಿ ಕೆಲಸಗಳನ್ನು ಆಗಿಂದಾಗ್ಯೆ 
ನಿರ್ವಹಿಸಬೇಕಾಗಿರುತ್ತದೆ. ಈ ಸಂಬಂಧ ರಸ್ತೆ ಹಾಳು 
ಮಾಡಿದ ಇತರೆ ಗುತ್ತಿಗೆದಾರರಿಂದ ಹಣ ವಸೂ ಮಾಡಲು 
ಕ್ರಮವಹಿಸುವಂತೆ ನಗರಸಭೆಗೆ ನಿರ್ದೇಶನ ನೀಡಲಾಗಿದೆ. 


ಈ) 


ಇಲ್ಲವಾದಲ್ಲ 
ಸಮಸ್ಯೆಗಳನ್ನು 
ಹೇಗೆ? 


ಹಲ್ಲೆಯ ಇನರ 
ಬಗೆಹರಿಸುವುದು 


ಸಾರ್ವಜನಿಕರಿಂದ '`'ದೊರು ' ಬಐಂದಾಗೆ ಸಮಸ್ಯೆ 
ಬಗೆಹರಿಸುವ ನಿಟ್ಟನಲ್ಲ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ. 


\ / 


ಕಡತ ಸಂಖ್ಯೆ : ನಅಇ 5೦ ಪಿ.ಆರ್‌.ಜೆ ೭೨೦೭೦ 


p< 
sp 


-- ( ಜ.ಮಿಐಸವರಾಜ ) 
(_ ನಗರಾವೃದ್ಧಿ ಸಚಿವರು. 


